KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೨, ೨೦೦೭ (ಫಾಲ್ಗುಣ ೩, ಶಕವರ್ಷ ೧೯೨೮) ಸಂಚಿಕೆ ೮ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ:ಎಲ್‌ಎಕ್ಕೂಎಸ್‌ಆರ್‌: 61/ 06-07, ದಿನಾಂಕ:23ನೇ ಜನವರಿ, 2007 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 166: 
2005-06 ದಿನಾಂಕ:17.12.2005 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು 
ದಿನಾಂಕ:05.01.2006 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 12 ರಿಂದ 16 ವರೆಗೆ ಭಾಗ-6ರಲ್ಲಿ ತರಮನಕೋಟೆ ಗ್ರಾಮದ ಜಮೀನು ಹೇಮಾವತಿ ನಾಲಾ 
ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 














ಅಧಿಸೂಚನೆ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ತರಮನಕೋಟೆ 
ಕ್ರ. 4(1) ರಂತೆ ಪ್ರಕಟವಾಗಿರುವುದು. ತಿದ್ದುಪಡಿಯಾಗಿರುವುದು 
ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
34 | 5:1 ಖುಷ್ಕಿ 0-11 5:2 ಖುಷ್ಕಿ 0-09 





























ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಲ್‌ಎಕ್ಕೂ:ಎಸ್‌ಆರ್‌: 61/ 06-07, ದಿನಾಂಕ:23ನೇ ಜನವರಿ, 2007 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 166: 
2005-06 ದಿನಾಂಕ:17.12.2005 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು 
ದಿನಾಂಕ:05.01.2006 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 12 ರಿಂದ 16 ವರೆಗೆ ಭಾಗ-6ರಲ್ಲಿ ಮುತ್ಸಂದ್ರ, ತರಮನಕೋಟೆ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ ಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ 
ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಬಾಬ್ತು ಕಲಂ 4(1)ರಂತೆ ಪ್ರಕಟಿಸಲಾದ ವಿಸ್ವೀರ್ಣಕ್ಕಿಂತ ಕಡಿಮೆ 
ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡುಬಂದಿರುವುದರಿಂದ ಕಲಂ 41)ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು 
ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


( ೨೫೭ ) 


೨೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ, ೨೨, ೨೦೦೭ 


ಭಾಗ - ೬ 





ಜಿಲ್ಲೆ: ತುಮಕೂರು 
ತಾಲ್ಲೂಕು: ತುರುವೇಕೆರೆ 


ಅಧಿಸೂಚನೆ 


ಹೋಬಳಿ: ಮಾಯಸಂದ್ರ 
ಗ್ರಾಮ: ಮುತ್ಸಂದ್ರ, ತರಮನಕೋಟೆ 
































































































































ಕ್ರ. 4(1) ರ ಕ್ರಮ ಹಿಡುವಳಿದಾರರ ಹೆಸರುಗಳು ಸ.ನಂ ಭೂಸ್ವಾಧೀನಕ್ಕೊಳಪಡದ 
ಸಂ ಸಂಖ್ಯೆ ಕಡಿಮೆಯಾದ ವಿಸ್ತೀರ್ಣ 
1 2 3 4 5 
ಮುತ್ನಂದ್ರ 
1. 5 ಈರಯ್ಯ, ಹಾಲಯ್ಯ 45:4 0-01 
ತರಮನಕೋಟೆ 
ದ 8 ಬಿ.ಬಸವರಾಜು, ರಾಮಾಚಾರ್‌, ಕೃಷ್ಣಾಚಾರ್‌ 21:1 0-02 
ತ 9 ಶಿವಲಿಂಗಾಚಾರ್‌, ತಿಮ್ಮೇಗೌಡ 21:2 0-04, 
TE 10 ಪುಟ್ಟಸ್ವಾಮಿಗೌಡ ಉ: ನಂಜೇಗೌಡ 20:1 0-011, 
5. 11 ವಿ. ಶಾಮಣ್ಣ ಬಿ. ವೆಂಕಟೇಶ್‌, 20:2 0-06 
ಗೋವಿಂದೇಗೌಡ 
6. 12 ದಾಸೇಗೌಡ, ಕೆಂಗಯ್ಯ 19:1 0-03 
ಡ್ಡ 13 ಗೌರಮ್ಮ 19:2 0-0, 
8. 14 ಲಕ್ಕಣ್ಣ, ತಿಮ್ಮಯ್ಯ, ನಂಜಪ್ಪ, ವೆಂಕಟರಾಮಯ್ಯ 19:3 0-0, 
9. 15 ಹುಚ್ಚಯ್ಯ 18 0-02 
10. 16 ನಾರಾಯಣ, ರಾಮಣ್ಣ 17:3 0-02 
11. 17 ಲಕ್ಷ ಮೃ ಬಿ.ಆರ್‌. ತಿಮ್ಮೇಗೌಡ, ಗೋವಿಂದೇ 16:12 0-04 
ಗೌಡ, ರಾಮಣ್ಣ, ಎಚ್‌.ಎಂ. ಶ್ರೀನಿವಾಸಯ್ಯ, 
ಎಚ್‌.ಎಂ. ಮಹೇಶ್‌, ಹೆಚ್‌.ಎಂ. ಲಕ್ಷಣ 
12. 18 ಎಚ್‌.ಎಂ. ಮಹೇಶ್‌, 16:2 0-01 
ಎಚ್‌.ಎಂ. ಉಮೇಶ್‌ 
13. 19 ಯಾಲಕ್ಕೀಗೌಡ, ತಿಮ್ಮೇಗೌಡ, ಲಕ್ಕಣ್ಣ 14 0-01 
14. 22 ಗಂಗಮ್ಮ ರಂಗಯ್ಯ 13:2ಬಿ 0-01 
15. 24 ಗೋವಿಂದೇಗೌಡ, ಮೂಡ್ಲಗಿರಿ 13:5 0-02 
16. 25 ನಿಂಗಯ್ಯ 13:10 0-08 
17. 26 ಚಿಕ್ಕೇಗೌಡ 15:6 0-01 
18. 30 ಮರಿಯಪ್ಪ, ನಂಜೇಗೌಡ, ನಂಜುಂಡಯ್ಯ, ಉ: 7:1 0-04 
ಐಯಣ್ಣ, ಮಾಯಣ್ಣ 
19. 32 ಎಚ್‌.ಎಂ. ಶ್ರೀನಿವಾಸಯ್ಯ, ಎಚ್‌.ಎಂ. 6:2 0-01 
ಲಕ್ಕಣ್ಣ, ಎಚ್‌.ಎಂ. ಮಹೇಶ್‌, ಎಚ್‌.ಎಂ. 
ಲಕ್ಷ ಣ. 
20. 35 ಚಿಕ್ಕೇಗೌಡ, ಲಕ್ಕಣ್ಣ 3:1 0-04 
21. 36 ಚಿಕ್ಕೇಗೌಡ, ರಾಮಣ್ಣ, ಪುರುಷೋತ್ತಮ, 3:2 0-01 
ರಾಮಣ್ಣ, ಲಕ್ಕಣ್ಣ 
22. 38 ಮೂಡ್ಲಗಿರಿಗೌಡ, ಸರೋಜಮ್ಮ ನಂಜಮ್ಮ 22ಸಿ 0-041, 
23 40 ಹೈದರ್‌ಬಾದ್‌ ಮೂಡ್ಡಯ್ಯ, ಕೃಷ್ಣಪ್ಪ 1:2 0-011, 
24. 41 ಮೂಡ್ಲಯ್ಯ 1:3 0-02 
25. 42 ನಂಜಯ್ಯ 111 0-01 
26. 43 ನಂಜಪ್ಪ 112 0-08 
21; 45 ಚಿಕ್ಕೇಗೌಡ, ರಾಮಣ್ಣ 48 0-08 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.46 ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ, ೨೨, ೨೦೦೭ ೨೫೯ 





ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ನ್ಯಾಯಾಲಯ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ಭೂ ಸ್ವಾಧೀನ ಅಧಿನಿಯಮ 1894 ಪ್ರಕರಣ 16(2) ಅನುಸಾರ ಪ್ರಕಟಣೆ 
ಕ್ರಮಾಂಕ ಸಂಖ್ಯೆ:ತುಂಮೇಯೋಭೂಸ್ವಾ! ವಿವ8:2001-02, ದಿನಾಂಕ:1ನೇ ಫೆಬ್ರವರಿ, 2007 


ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17: 1961ರ ಪ್ರಕಾರ)ರ ಅನುಸಾರ ಅನುಸೂಚಿ 
ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) ಪಡಿಸಿಕೊಂಡಿರುತ್ತದೆ 
ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961ರ ಪ್ರಕಾರ) ಅನುಸಾರ ಈ ಮೂಲಕ 
ಪ್ರಕಟಿಸಲಾಗಿದೆ. 




































































ಅಧಿಸೂಚನೆ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಬೆಳಗುತ್ತಿ ಗ್ರಾಮ: ಗಡಿಕಟ್ಟೆ 
ಕ್ರ. ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಸ್ವಾಧೀನ 
ಸಂ. ನಂಬರ್‌ ಎ.ಗುಂ. ರೂ.ಪೈ. ದಿನಾಂಕ 
1 2 3 4 5 6 7 
1. | ನೀಲಮ್ಮಕೋಂ ಹನುಮಂತಪ್ಪ 18/3 ಖುಷ್ಕಿ 0-19 0-37 
2. | ನೀಲಮ್ಮಕೋಂ ಜಿ. ಹನುಮಂತಪ್ಪ 18/4 ಖುಷ್ಕಿ 0-01 0-02 
3. | ಜಿ.ಎ.ರುದ್ರಪ್ಪ ಬಿನ್‌ ಅರಿಯಪ್ಪ 19/2 ಖುಷ್ಕಿ 0-03 0-06 
4. | ರಂಗಪ್ಪ ಬಿನ್‌ ರಂಗಪ್ಪ 19/3 ಖುಷ್ಕಿ 0-01 0-02 
5. ಜಯಮ್ಮ ಕೋಂ ಮಹೇಶ್ವರಪ್ಪ 19/5, ಖುಷ್ಕಿ 0-01 0-02 
19/6 0-10 0-22 
6. | ಮಲ್ಲಮ್ಮಕೋಂ ಸುರೇಶ 20/2 ಖುಷ್ಕಿ 0-03 0-06 
7. | ಜಿ.ಕೆ. ಧನಂಜಯಪ್ಪ ಬಿನ್‌ ವಿರೂಪಾಕ್ಷಪ್ಪ 20/3 ಖುಷ್ಕಿ 0-27 0-52 
8. | ಜಿ.ಕೆ. ದೇವೇಂದ್ರಪ್ಪ ಬಿನ್‌ ಮಲ್ಲಪ್ಪ 20/4 ಖುಷ್ಕಿ 0-02 0-04 
9. | ಜಿ.ಬಿ. ಬಸವರಾಜಪ್ಪ ಬಿನ್‌ ಬೆನಕಪ್ಪ 20/5 ಖುಷ್ಕಿ 0-04 0-09 
10. | 1. ಹಾಲಣ್ಣ ಬಿನ್‌ ಓಬಣ್ಣ 23 ಖುಷ್ಕಿ 0-04 0-09 
2. ಚಂದ್ರಪ್ಪ ಬಿನ್‌ ಬಸಪ್ಪ ದೊಂಗಾಳಪ್ಪಾರ 
ಜುಮ್ಲಾ 1-35 1-51 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌.51 ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ :ಆರ್‌ (3) ಎಲ್‌ಎಕ್ಕೂ.ಎಸ್‌ಆರ್‌.09: 2003-04, ದಿನಾಂಕ:14ನೇ ಫೆಬ್ರವರಿ, 2007 
ಈ ಕಾರ್ಯಾಲಯದಿಂದ ಸಾಗರ ತಾಲ್ಲೂಕು ತಾಳಗುಪ್ಪ: ಕಸಬಾ ಹೋಬಳಿ ಹಿರೇನೆಲ್ಲೂರು ಮತ್ತು ಮಾಸೂರು ಗ್ರಾಮದ ಸ.ನಂ.265, 
266 ಹಾಗೂ ಇತರೆ ಸರ್ವೆ ನಂಬರುಗಳಲ್ಲಿನ ಜಮೀನನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧದಲ್ಲಿ ದಿನಾಂಕ:4ನೇ ನವೆಂಬರ್‌ 2006 ರಂದು ಭೂ 
ಸ್ವಾಧೀನ ಕಾಯ್ದೆಯ ಕಲಂ 41)ರ ಪ್ರಕಾರ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಈ ಅಧಿಸೂಚನೆಯು ದಿನಾಂಕ:16.11.2006 ರಂದು ಕರ್ನಾಟಕ 
ರಾಜ್ಯಪತ್ರದ ಭಾಗ-6 ರ ಪುಟ ಸಂಖ್ಯೆ 661 ರಿಂ ದ663 ರಲ್ಲಿ ಪ್ರಕಟಣೆಯಾಗಿದ್ದು, ಈ ಪ್ರಕಟಣೆಯಲ್ಲಿ ಮುದ್ರಣದೋಷ ಕಂಡುಬಂದಿರುತ್ತದೆ. 
ಆದುದರಿಂದ ತಿದ್ದುಪಡಿ ಅಧಿಸೂಚನೆ. 
ತಿದ್ದುಪಡಿ ಅಧಿಸೂಚನೆ 

ಹಾಲಿ ಇರುವ ನಮೂದು ತಿದ್ದುಪಡಿಯಾಗಬೇಕಾಗಿರುವುದು 
ಅಧಿಸೂಚನೆಯ ಕೊನೆಯ ಭಾಗದಲ್ಲಿ 


ಎಂ.ಕೆ. ಶ್ರೀರಂಗಯ್ಯ, ಉಪ ವಿಭಾಗಾಧಿಕಾರಿ, ಸಾಗರ ಉಪ ವಿಭಾಗ, 
ಸಾಗರ. 























ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.52 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
[a [a 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ, ೨೨, ೨೦೦೭ ಭಾಗ - ೬ 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ :ಆರ್‌ (3) ಎಲ್‌ಎಕ್ಕೂ.ಎಸ್‌ಆರ್‌.09: 2003-04, ದಿನಾಂಕ:14ನೇ ಫೆಬ್ರವರಿ, 2007 


ಈ ಕಾರ್ಯಾಲಯದಿಂದ ಸಾಗರ ತಾಲ್ಲೂಕು ತಾಳಗುಪ್ಪ: ಹೋಬಳಿ ತಾಳಗುಪ್ಪ ಗ್ರಾಮದ ಸ.ನಂ.43:1, 43:2 ಇತ್ಯಾದಿಗಳಲ್ಲಿನ ಜಮೀನನ್ನು 
ಭೂ ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧದಲ್ಲಿ ದಿನಾಂಕ:7ನೇ ನವೆಂಬರ್‌ 2006 ರಂದು ಭೂ ಸ್ವಾಧೀನ ಕಾಯ್ದೆಯ ಕಲಂ 461ರ ಪ್ರಕಾರ 
ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಈ ಅಧಿಸೂಚನೆಯು ದಿನಾಂಕ:16.11.2006 ರಂದು ಕರ್ನಾಟಕ ರಾಜ್ಯಪತ್ರದ ಭಾಗ-6 ರ ಪುಟ ಸಂಖ್ಯೆ 663 
ರಿಂದ 664 ರಲ್ಲಿ ಪ್ರಕಟಣೆಯಾಗಿದ್ದು, ಈ ಪ್ರಕಟಣೆಯಲ್ಲಿ ಕೆಲವು ಮುದ್ರಣದೋಷಗಳು ಕಂಡುಬಂದಿರುವುದರಿಂದ, ಈ ತಿದ್ದುಪಡಿ ಅಧಿಸೂಚನೆ. 





ತಿದ್ದುಪಡಿ ಅಧಿಸೂಚನೆ 








ಹಾಲಿ ಇರುವ ನಮೂದು ತಿದ್ದುಪಡಿಯಾಗಬೇಕಾಗಿರುವುದು 
ಕ್ರಮಾಂಕ: ಆರ್‌ (3) ಎಲ್‌ಎಕ್ಕೂ.ಎಸ್‌.ಸಿ.ಆರ್‌.02: 2006-07. ಕ್ರಮಾಂಕ: ಆರ್‌.) ಎಲ್‌ಎಕ್ಕೂ ಎಸ್‌ಆರ್‌.02: 
2006-07 





ಅಧಿಸೂಚನೆಯ ಕೊನೆಯ ಭಾಗದಲ್ಲಿ 
ಎಂ.ಕೆ. ಶ್ರೀರಂಗಯ್ಯ, ಉಪ ವಿಭಾಗಾಧಿಕಾರಿ, ಸಾಗರ ಉಪ ವಿಭಾಗ, 
ಸಾಗರ. 

















ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.53 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
[a [a 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಾಥಮಿಕ ಅಧಿಸೂಚನೆ 
ನಂ. ಜಿನಕೋ ಎಸ್‌ಎಲ್‌ಎಂ.: ಸಿ.ಆರ್‌.111/ 2006-07, ದಿನಾಂಕ:30ನೇ ಜನವರಿ, 2007 

ಭದ್ರಾವತಿ ನಗರಸಭೆ ವ್ಯಾಪ್ತಿಯ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವು ತಗ್ಗಾದ ಜಾಗದಲ್ಲಿದ್ದು, ಸದರಿ ಪ್ರದೇಶದಲ್ಲಿ 
ಇರುವ ವಾಸದ ಮನೆಗಳು ಒತ್ತೊತ್ತಾಗಿ ಇದ್ದು. ಹಾಗೂ ಜನ ಸಂದಣಿಯಿಂದ ಕೂಡಿದ್ದು, ಹಾಲಿ ಇರುವ ಗುಡಿಸಲು/ ಕಟ್ಟಡಗಳು ದುರಸ್ತಿ ಇಲ್ಲದೇ, 
ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ, ಶೌಚಾಲಯ, ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೆ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ 
ಅನಾರೋಗ್ಯಕರ ವಾತಾವರಣದಿಂದ ಕೂಡಿರುವುದಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳು ಶಿಫಾರಸ್ಸು ಮಾಡಿರುತ್ತಾರೆ. ಈ ಪ್ರದೇಶವು 
ತಗ್ಗು ಜಾಗದಲ್ಲಿದ್ದು ಜನ ಸಂದಣಿಯಿಂದ ಕೂಡಿದ್ದು, ಮಾಲಿನ್ಯ ಮತ್ತು ಅನಾರೋಗ್ಯಕರವಾದ ವಾತಾವರಣವನ್ನು ಹೊಂದಿರುವುದರಿಂದ ಈ 
ಪ್ರದೇಶವನ್ನು ಕರ್ನಾಟಕ ಕೊಳಚಿ ಪ್ರದೇಶಗಳ (ಅಭಿವೃದ್ದಿ ಮತ್ತು ನಿರ್ಮೂಲನೆ) ಕಾಯಿದೆ 1973ರ ಕಲಂ 3ರ ಪ್ರಕಾರ ಕೊಳಚೆ ಪ್ರದೇಶವೆಂದು 
ಘೋಷಿಸುವುದು ಅತ್ಯಾವಶ್ಯಕವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಮೇಲ್ಕಂಡ ಕಾರಣಗಳಿಂದ ಕರ್ನಾಟಕ ಸರ್ಕಾರದ ಅಧಿಸೂಚನೆ ನಂ.ಹೆಚ್‌ಯುಡಿ 49 ಎಂಸಿಎಸ್‌ 85 ದಿನಾಂಕ:17.04.1976ರ 
ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತವಾಗಿರುವ ಅಧಿಕಾರದಂತೆ ಈ ಕೆಳಗಿನ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯಿದೆ 1973ರ ಕಲಂ 3ರ ಪ್ರಕಾರ ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಲಾಗಿದೆ. 

ಈ ಮೇಲ್ಕಂಡ ಕ್ರಮದ ಬಗ್ಗೆ ಹಾಗೂ ಈ ಪ್ರದೇಶದ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ 
ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 15 ದಿನಗಳೊಳಗಾಗಿ ದ್ವಿಪ್ರತಿಯಲ್ಲಿ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ರವರಿಗೆ ಸಲ್ಲಿಸಬಹುದಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 



































ಷೆಡ್ಯೂಲ್‌ 
ಕ್ರ. | ಪ್ರದೇಶದ ಹೆಸರು ಮತ್ತು | ಪ್ರಸ್ತಾಪಿತ ಪ್ರದೇಶವು ಪ್ರಸ್ತಾಪಿತ ಪ್ರದೇಶವು ಇರುವ ಜಾಗದ ವಿವರ 
ಸಂ. ಸದರಿ ಪ್ರದೇಶವು ಇರುವ ಜಾಗದ ತಾಲ್ಲೂಕು/ ವಿಸ್ತೀರ್ಣ ಚಿಕ್ಕಬಂದಿ 
ಇರುವ ಸ್ಥಳದ ವಿವರ ಮಾಲೀಕರ ಹೆಸರು ಗ್ರಾಮ/ ಸ.ನಂ. | ಎಕರೆ ಗುಂಟೆ 
1. | ಭದ್ರಾವತಿ ನಗರ ಗೊಂದಿ ಒಡ್ಲುಕೆರೆ ಭದ್ರಾವತಿ 1.20 ಪೂರ್ವಕ್ಕೆ: ಸರ್ವೆ ನಂ.30ರ ಜಮೀನು 
ಕವಲುಗುಂದಿ, ಎ.ಕೆ. ತಾಲ್ಲೂಕು ಪಶ್ಚಿಮಕ್ಕೆ: ಸರ್ವೆ ನಂ.26ರ ಉಳಿಕೆ 
ಕಾಲೋನಿ, ಕೊಳಚೆ ಕವಲುಗುಂದಿ, ಜಮೀನು. 
ಪ್ರದೇಶ. ಸ.ನಂ.26 ಉತ್ತರಕ್ಕೆ: ಸರ್ವೆ ನಂ.29ರ ಉಳಿಕೆ 
ಜಮೀನು 
ದಕ್ಷಿಣಕ್ಕೆ: ಸರ್ವೆ ನಂ.26ರ ಉಳಿಕೆ 
ಜಮೀನು. 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.54 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
n n 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ, ೨೨, ೨೦೦೭ ೨೬೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಾಥಮಿಕ ಅಧಿಸೂಚನೆ 
ನಂ.ಜಿನಕೋ ಎಸ್‌ಎಲ್‌ಎಂ.: ಸಿ.ಆರ್‌.210/ 2005-06, ದಿನಾಂಕ:30ನೇ ಜನವರಿ, 2007 

ಶಿವಮೊಗ್ಗ ನಗರಸಭೆ ವ್ಯಾಪ್ತಿಯ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವು ತಗ್ಗಾದ ಜಾಗದಲ್ಲಿದ್ದು, ಸದರಿ ಪ್ರದೇಶದಲ್ಲಿ 
ಇರುವ ವಾಸದ ಮನೆಗಳು ಒತ್ತೊತ್ತಾಗಿ ಇದ್ದು, ಹಾಗು ಜನ ಸಂದಣಿಯಿಂದ ಕೂಡಿದ್ದು, ಹಾಲಿ ಇರುವ ಗುಡಿಸಲು/ಕಟ್ಟಡಗಳೂ ದುರಸ್ತಿ ಇಲ್ಲದೇ, 
ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ, ಶೌಚಾಲಯ, ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೆ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ 
ಅನಾರೋಗ್ಯಕರ ವಾತಾವರಣದಿಂದ ಕೂಡಿರುವುದಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳು ಶಿಫಾರಸ್ಸು ಮಾಡಿರುತ್ತಾರೆ. ಈ ಪ್ರದೇಶವು 
ತಗ್ಗು ಜಾಗದಲ್ಲಿದ್ದು ಜನ ಸಂದಣಿಯಿಂದ ಕೂಡಿದ್ದು. ಮಾಲಿನ್ಯ ಮತ್ತು ಅನಾರೋಗ್ಯಕರವಾದ ವಾತಾವರಣವನ್ನು ಹೊಂದಿರುವುದರಿಂದ ಈ 
ಪ್ರದೇಶವನ್ನು ಕರ್ನಾಟಕ ಕೊಳಚಿ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯಿದೆ 1973ರ ಕಲಂ 3ರ ಪ್ರಕಾರ ಕೊಳಚೆ ಪ್ರದೇಶವೆಂದು 
ಘೋಷಿಸುವುದು ಅತ್ಯಾವಶ್ಯಕವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಮೇಲ್ಕಂಡ ಕಾರಣಗಳಿಂದ ಕರ್ನಾಟಕ ಸರ್ಕಾರದ ಅಧಿಸೂಚನೆ ನಂ.ಹೆಚ್‌ಯುಡಿ 49 ಎಂಸಿಎಸ್‌ 85 ದಿನಾಂಕ:17.04.1976ರ 
ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತವಾಗಿರುವ ಅಧಿಕಾರದಂತೆ ಈ ಕೆಳಗಿನ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯಿದೆ 1973ರ ಕಲಂ 3ರ ಪ್ರಕಾರ ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಲಾಗಿದೆ. 

ಈ ಮೇಲ್ಕಂಡ ಕ್ರಮದ ಬಗ್ಗೆ ಹಾಗೂ ಈ ಪ್ರದೇಶದ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ 
ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 15 ದಿನಗಳೊಳಗಾಗಿ ದ್ವಿಪ್ರತಿಯಲ್ಲಿ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ರವರಿಗೆ ಸಲ್ಲಿಸಬಹುದಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 



































ಷೆಡ್ಕೂಲ್‌ 
ಕ್ರ. | ಪ್ರದೇಶದ ಹೆಸರು ಮತ್ತು | ಪ್ರಸ್ತಾಪಿತ ಪ್ರದೇಶವು ಪ್ರಸ್ತಾಪಿತ ಪ್ರದೇಶವು ಇರುವ ಜಾಗದ ವಿವರ 
ಸಂ. ಸದರಿ ಪ್ರದೇಶವು ಇರುವ ಜಾಗದ ತಾಲ್ಲೂಕು/ ವಿಸ್ತೀರ್ಣ ಚಿಕ್ಕಬಂದಿ 
ಇರುವ ಸ್ಥಳದ ವಿವರ ಮಾಲೀಕರ ಹೆಸರು | ಗ್ರಾಮ! ಸ.ನಂ. | ಎಕರೆ ಗುಂಟೆ 
1. | ಶಿವಮೊಗ್ಗ, ಸರ್ಕಾರಿ ಖರಾಬು ಶಿವಮೊಗ್ಗ ಖರಾಬು ಪೂರ್ವಕ್ಕೆ:ಸರ್ವೆ ನಂ.13ರ ಉಳಿಕೆಜಮೀನು 
ಅಶೋಕ್‌ನಗರ, ತಾಲ್ಲೂಕು, ವಿಸ್ತೀಣ್‌ | ಪಶ್ಚಿಮಕ್ಕೆ:ನಾಲಾ 
ಚಾನಲ್‌ ಏರಿಯಾ, ಗೋಪಾಳ 0.09 ಗುಂಟೆ | ಉತ್ತರಕ್ಕೆ:ಸರ್ವೆ ನಂ.14 ಜೆ.ಪಿ.ನಗರ 
ಕೊಳಚೆ ಪ್ರದೇಶ. ಗ್ರಾಮದ ಕೊಳಚೆ ಪ್ರದೇಶ. 
ಸ.ನ.13. ದಕ್ಷಿಣಕ್ಕೆ:ಸರ್ವೆ ನಂ.12ರ ಜಮೀನು. 
ಪಿ.ಆರ್‌.55 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಅರ್ಜನೆ ಅಧಿನಿಯಮ 41)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌ 5: 2005-06, ದಿನಾಂಕ:17ನೇ ಮೇ, 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಯೋಜನೆ ಬಲದಂಡೆ ಏತ 
ನೀರಾವರಿ ಯೋಜನೆಗಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ: 1894 (ಕೇಂದ್ರ 
ಅಧಿನಿಯಮ ಸಂಖ್ಯೆ: 1894ರ 1) 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ 
ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(02)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು 
ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ 
ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ 
ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ 
ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ 
ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ 
ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ 
ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು 
ಪರಿಶೀಲನೆಗಾಗಿ ಇಡಲಾಗಿದೆ (LAQ.SR. 10:05-06) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೨, ೨೦೦೭ ಭಾಗ - ೬ 






























































೨೬೨ 
ಅನುಸೂಚಿ 
ಜಿಲ್ಲೆ; ಬೆಂಗಳೂರು (ಗ್ರಾ) ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಕೂತಗಳ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ ನಂಬರ್‌ ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ ಸ.ನಂ. ಸ.ನಂ. ಸ.ನಂ ಎ.ಗುಂ. ರೂ.ಪೈ. 
1 2 3 4 5 7 8 9 10 11 
1. ನಿಂಗಮ್ಮ ಕೋಂ ಲೇಟ್‌ ನಿಂಗಮ್ಮ 24:ಡಿ1 ಖುಷ್ಕಿ 24 24 24 24 1-13 3-78 
ಕುಮಾರಿಗೌಡ 
2. ಸುರೇಶ್‌ ಬಿನ್‌ ಚಿಕ್ಕೇಗೌಡ ಸುರೇಶ್‌ 24:ಡಿ1 ಖುಷ್ಕಿ 24 24 24 24 1-14 3-78 
ಶಶಿಕಲ ಕೋಂ ಮಾರೇಗೌಡ ಶಶಿಕಲ 24:ಡಿ1 ಖುಷ್ಕಿ 24 24 24 24 1-13 3-78 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.57 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಭೂಸ್ವಾಧೀನ ಕಾಯಿದೆ ಕಲಂ 6ರ ಅನ್ವಯ ಘೊಷಣೆ 
ಕ್ರಮಾಂಕ: ಕಂಇ 07 ಭೂಸ್ವಾಕೋ 2006, ದಿನಾಂಕ:29ನೇ ಜನವರಿ, 2007 
ಈ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಸ್ತೆ ನಿರ್ಮಾಣದ ಉದ್ದೇಶಕ್ಕೆ ಕೋಲಾರ ಜಿಲ್ಲಾಧಿಕಾರಿಗಳವರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ: ಎಸ್‌ಆರ್‌:10: 2004-05 
ದಿನಾಂಕ:04.08.2005 ರಂದು ಕ್ರಮ ಸಂಖ್ಯೆಯ ಅಥವಾ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ 
ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1) ರ 5-ಎ ಪ್ರಕರಣ ಉಪ ಪ್ರಕರಣ ()ರ ಮುತ್ತ 6 (1-ಎ)ರ ಪ್ರಕರಣದ ಉಪ ಪ್ರಕರಣ (20ರ ಮತ್ತು 6(1-ಎ) ಪ್ರಕರಣದ ಮೇರೆಗೆ 
ಭೂಸ್ವಾಧೀನಾಧಿಕಾರಿಯವರು ಸಲ್ಲಿಸಿದ ವರದಿ ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ಕೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯವೆಂದು ಪರಿಗಣಿಸಿದ್ದಾರೆ. 
ಸದರಿ ಭೂ ಸಂಗ್ರಹಣದ ಅಧಿನಿಯಮದ 6ನೇ ಪ್ರಕರಣ (ಸಿ) ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದರಿಂದ ಈ ಮೂಲಕ ಘೋಷಿಸಲಾಗಿದೆ. 
ಸದರಿ ಭೂ ಸಂಗ್ರಹಣದ ಅಧಿನಿಯಮದ 3ನೇ ಪ್ರಕರಣ (ಸಿ) ಖಂಡದ ಮೇರೆಗೆ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರನ್ನು ಇದರ ಜಮೀನಿನ 
ಸ.ನಂ.ನಲ್ಲಿ ಮುಂದಿನ ಎಲ್ಲಾ ಕಾನೂಕು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು 


ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಜಮೀನಿನ ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಬಾಗೇಪಲ್ಲಿ ಹೋಬಳಿ: ಮಿಟ್ಟೇಮರಿ ಗ್ರಾಮ: ಗುಮಾಲ್ಸಪಲ್ಲಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಬೇಕಾದ ಜಮೀನಿನ 
ಸಂ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 
ಜಿ.ವಿ. ನರಸಿಂಹನಾಯ್ಕರ್‌ ಬಿನ್‌ ಸ್ವಂತ 28:1 ಖುಷ್ಕಿ 28:2 29:2 ಉಳಿಕೆ ಜಮೀನು ಉಳಿಕೆ ಜಮೀನು 0-06 0-22 
ಲೇಟ್‌ ಚಿಕ್ಕಬಂಗಾರಪ್ಪ ನಾಯ್ಕರ್‌ 



















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೨, ೨೦೦೭ ೨೬೩ 
1 2 3 4 5 6 J 8 9 10 11 
2. | ಜಿ.ವಿ. ನರಸಿಂಹನಾಯ್ಕರ್‌ ಬಿನ್‌ ಸ್ವಂತ 28:2 ಖುಷ್ಕಿ ಉ.ಜ. 28:1 ಗ್ರಾಮ ಠಾಣ ಉಳಿಕೆ ಜಮೀನು 0-0 0-02 
ಲೇಟ್‌ ಚಿಕ್ಕಬಂಗಾರಪ್ಪ 
3. | ಜಿ.ಕೆ. ನರಸಿಂಹರಾಜ, ವಸಂತಪ್ಪ ಸ್ವಂತ 29:2 ಖುಷ್ಕಿ 28:1 25 ಉ.ಜ. 28:2 0-091 0-47 
ನಾಯ್ಕರ್‌, ಚಂದ್ರಪ್ಪ ನಾಯ್ಕರ್‌, 29:3 29:3 
ನರಹರಿ 
ಒಟ್ಟು 0-16 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.50 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾದೀನ-2. 


ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ 
ಭೂ ಸ್ವಾಧೀನ 'ಅಧಿನಿಯಮ 4(1) ಪ್ರಕರಣ ಹೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ವಿಕ್ಕೂ: ಎಸ್‌ಆರ್‌: 12/ 01- 02, ದಿನಾಂಕ:22ನೇ ಅಕ್ಟೋಬರ್‌, 2005 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೋಲಾರ ತಾಲ್ಲೂಕು ನರಸಾಪುರ ಹೋಬಳಿ ಮಲ್ಲಸಂದ್ರ ಗ್ರಾಮದಲ್ಲಿ ಹಾಲಿ ಇರುವ ತಿರುವು ರಸ್ತೆಯನ್ನು ನೇರ 
ರಸ್ತೆಯನ್ನಾಗಿ ನಬಾರ್ಡು ಯೋಜನೆಯಡಿ ಪರಿವರ್ತಿಸುವ ಸಲುವಾಗಿ ಬೇಕಾಗಬಹುದೆಂದು ಕರ್ನಾಟಕ "ಸರ್ಕಾರಕ್ಕೆ ಕಂಡುಬಂದಿದೆ. 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ, 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ 
ಭೂಸ್ವಾಧೀನ ಅಧಿನಿಯಮ (ಕೇಂದ್ರ) ಅಧಿನಿಯಮ 1894ರ ಕಲಂ 4ನೇ ಉಪಬಂಧದ ಪ್ರಕಾರ ಮೇಲಿ ವಿವರಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಬೇಕಾಗಿದೆಯೆಂದು ಅಧಿಸೂಚನೆ ಮತ್ತು ಕರ್ನಾಟಕ ಸರ್ಕಾರದವರು 4(2)ನೇಯ 
ಪ್ರಕಾರದಿಂದ ನಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಕೋಲಾರ ಉಪವಿಭಾಗ, ಕೋಲಾರ ರವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಿರುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ 
ಸ್ವಾಧೀನಾಧಿಕಾರಿಗಳು, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ಮೂವತ್ತು ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪವಿಭಾಗ ಕೋಲಾರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಜಮೀನುಗಳು ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಗಳನ್ನುಂಟು ಮಾಡವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ 
ಜಮೀನುಗಳಲ್ಲಿ ಆಸಕ್ತಿವುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ ಅಡಮಾನ ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಮಾಡಲಾದ ಯಾವೊಂದು ವೆಚ್ಚವೂ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಸಹಾಯಕ ಕಮೀಷನರ್‌ ಕೋಲಾರ ಉಪವಿಭಾಗ, ಕೋಲಾರ ಇವರಿಗೆ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನುಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 












































ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ನರಸಾಪುರ ಗ್ರಾಮ: ಮಲ್ಲಸಂದ್ರ 
ಕ್ರ. ಖಾತೆದಾರರ: ಅನುಭವದಾರರ ಅಥವಾ ಗೇಣಿದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನು 
ಸಂ. | ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 
1. | 1) ಚಿನ್ನಪ್ಪ ಬಿನ್‌ ಮಾರಪ್ಪ 8 ಖುಷ್ಕಿ 8 10 11 9 0-04 0-12 
2) ದೊಡ್ಡಚನ್ನಪ್ಪ ಬಿನ್‌ ಚನ್ನಪ್ಪ 
2. ಗೊಪಣ್ಣ ಬಿನ್‌ ಕೆಂಚಪ್ಪ, ಕೆನರಾ ಬ್ಯಾಂಕ್‌ 9 ಖುಷ್ಕಿ 9 ಸರಕಾರಿ ಓಣಿ 10 ಓಣಿ 0-15 0-60 
ಬೆಳಮಾರನಹಳ್ಳಿ ಆಧಾರ ಚಿಕ್ಕೀರಪ್ಪ ಬಿನ್‌ ಕೆಂಚಪ್ಪ, 
ಶಾಮಣ್ಣ ಬಿನ್‌ ಕೆಂಚಪ್ಪ 











೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೨, ೨೦೦೭ ಭಾಗ - ೬ 








1 2 3 4 5 6 7 8 9 10 
3. 1) ವೆಂಕಟಮ್ಮ ಬಿನ್‌ ಮುನಿಶಾಮಪ್ಪ 11 ಖುಷ್ಕಿ 11 11 12 10 0-17 0.68 
2) ನಾರಾಯಣಪ್ಪ ಬಿನ್‌ ಮುನಿಶಾಮಪ್ಪ 
3) ನಂಜಮ್ಮ ಬಿನ್‌ ವೆಂಕಟಪ್ಪ 

4) ಚಿನ್ನಪ್ಪ ಬಿನ್‌ ಮುನಿಶಾಮಪ್ಪ 

5) ಮುನಿವೆಂಕಟಪ್ಪ ಬಿನ್‌ ಮುನಿಶಾಮಪ್ಪ 
6) ಗೋಪಣ್ಣ ಬಿನ್‌ ಕೆಂಚಪ್ಪ 

4. ಗೋಪಣ್ಣ ಬಿನ್‌ ಕೆಂಚಪ್ಪ, 12 ಖುಷ್ಕಿ 12 12 ಕರಡುಬಂಡೆ ಗಡಿ 11 0-12 0-40 
ಮುನಿಯಪ್ಪ ಬಿನ್‌ ರಾಮಣ್ಣ, ಚಿಕ್ತೀರಪ್ಪ ಬಿನ್‌ ಕೆಂಚಪ್ಪ 












































ಜುಮ್ಹಾ 1-08 1-80 


ಬು 





(ಒಟ್ಟು ಒಂದು ಎಕರೆ ಎಂಟು ಗುಂಟೆ ಮಾತ್ರ) 
ಪಿ.ಆರ್‌.56 ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ ತುಮಕೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ: ಎಸ್‌ಆರ್‌: 66/ 06-07, ದಿನಾಂಕ:25ನೇ ಜನವರಿ, 2007 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ತಿಪಟೂರು ಪಟ್ಟಣದ ಬದಲಿ ರಸ್ತೆಯ ನಿರ್ಮಾಣಕ್ಕೆ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ 
ಈ ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪ 
ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ತಿಪಟೂರು ಉಪವಿಭಾಗ, ತಿಪಟೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪ 
ವಿಭಾಗಾಧಿಕಾರಿಗಳು, ತಿಪಟೂರು ಉಪವಿಭಾಗ, ತಿಪಟೂರು ಇವರನ್ನು ನೇಮಕ ಮಾಡಿರುತ್ತಾರೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿದ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿವಸದೊಳಗಾಗಿ ಅಥವಾ ಅದಕ್ಕೆ ಮುಂಚೆ 
ಕರ್ನಾಟಕ ಕಾಯ್ದೆ 33/1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪ ವಿಭಾಗಾಧಿಕಾರಿಗಳು ಹಾಗೂ 
ಭುಸ್ವಾಧೀನಾಧಿಕಾರಿಗಳು, ತಿಪಟೂರು ಉಪವಿಭಾಗ, ತಿಪಟೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. ಭೂ ಅರ್ಜನೆ ಉದ್ದೇಶಕ್ಕಾಗಿ ಅಧಿಸೂಚಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅದಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಗಳವರ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು, ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ಸದರಿ ಜಮೀನಿನ ಒಂದು ನಕ್ಷೆಯನ್ನು ತಿಪಟೂರು ಉಪ ವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಕಾರ್ಯಾಲಯದಲ್ಲಿ ಪರಿವೀಕ್ಷಣೆಗೆ ಇಡಲಾಗಿದೆ. 
























































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ಕಸಬಾ ಗ್ರಾಮ: ಕಂಚಾಘಟ್ಟ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಚಕ್ನುಬಂದಿ ಸ.ನಂ. ತರಹೆ ಭೂ ಸ್ವಾಧೀನ 
ಸಂ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
1. | ಕೆ.ಎಸ್‌. ಷಡಾಕ್ಷರಯ್ಯ ಕೆ.ಎಸ್‌. ಷಡಾಕ್ಟರಯ್ಯ ಸ.ನಂ.140/5 ಸ.ನಂ.141 ಸ.ನಂ.142 140/4 140/4ಬಿ ಖುಷ್ಕಿ 0-02 0-06 
ಉಪ ವಿಭಾಗಾಧಿಕಾರಿಗಳು ಹಾಗೂ 
ಪಿ.ಆರ್‌.58 ಭೂಸ್ವಾಧೀನಾಧಿಕಾರಿಗಳು, ತಿಪಟೂರು 


ಉಪವಿಭಾಗ, ತಿಪಟೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೨, ೨೦೦೭ ೨೬೫ 





